ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ಸಂಖ್ಯೆ 


2. ಸದಸ್ಯರ ಹೆಸರು 


1459 


ಶ್ರೀ ಎನ್‌. ರವಿಕುಮಾರ್‌ 


3. ಉತ್ತರಿಸುವ ದಿನಾಂಕ 19.03.2020 
4. ಉತ್ತರಿಸುವ ಸಚಿವರು ಮುಖ್ಯಮಂತ್ರಿ 
ಕ್ರಮ ಪಶ್ನೆ ಉತ್ತರ 
ಸಂಖ್ಯೆ 
ಅ) ೫ರಲ್ಲಿ ಕವ್‌; ಮಾಪ್‌ 201ನೇ ಸಾಲಿನಗೆಜೆಡಡ್‌ ಪ್ರೊಬೀಷನರ್‌ ಸಾಮಕಾತ 
ಆಯ್ಕೆಯಾಗಿರುವ 362 ಕೆ.ಎ.ಎಸ್‌. ಅಭ್ಯರ್ಥಿಗಳ ಸಂಬಂಧ ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ದಾಖಲಿಸಿದ್ದ ರಿಟ್‌ 
ಕುರಿತು ಸರ್ಕಾರದ ನಿಲುವೇನು; | ಅರ್ಜಿ ಸಂಖ್ಯೆ: 13617-27/2017 & 14529/2017 ಪ್ರಕರಣಗಳಲ್ಲಿ 
ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾನ್ಯ ಉಚ್ಛ ನ್ಯಾಯಲಯವು ನೀಡಿದ 
ಆದೇಶ ನೀಡಲಾಗುವುದೇ; ದಿ: 09.03.2018ರ ಅಂತಿಮ ತೀರ್ಪಿನಲ್ಲಿ ನೇಮಕಾತಿಗೆ 
ಸಂಬಂಧಿಸಿದಂತೆ ಹೊರಡಿಸಲಾದ ಅಧಿಸೂಚನೆ /ಅಂತಿಮ 
ಆಯ್ಕೆ ಪಟ್ಟಿ/ಅನಧಿಕೃತ ಟಪುಣಿ/ನೇಮಕಾತಿ ಆದೇಶಗಳನ್ನು 
ಹಾಗೂ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು 
ನೀಡಿರುವ ದಿ: 19.10.2016ರ ತೀರ್ಪನ್ನು ರದ್ದುಪಡಿಸಿ, 
ಆಯೋಗಕ್ಕೆ ನೇಮಕಾತಿ ಆಯ್ಕೆ ಪ್ರಕ್ರಿಯೆಯನ್ನು ಜರುಗಿಸಲು ರಿಕ್ಷ 
ಸ್ಥಾನಗಳನ್ನು ಬಿಡುಗಡೆ ಮಾಡಲಾಗಿದ್ದ ಪತ್ರಗಳನ್ನು ಹಿಂಪಡೆದು 
ನೇಮಕಾತಿ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದ ದಿ: 
14.08.2014ರ ಸರ್ಕಾರಿ ಆದೇಶವನ್ನು ಎತ್ತಿಹಿಡಿದಿರುತ್ತದೆ. 
ಮುಂದುವರೆದು, 2011ನೇ ಸಾಲಿನ ಅಭ್ಯರ್ಥಿಗಳು 
ದಾಖಲಿಸಿದ್ದ ಎಸ್‌.ಎಲ್‌.ಪಿ. ಮತ್ತು ಮರುಪರಿಶೀಲನಾ 
ಅರ್ಜಿಗಳನ್ನು ಹಾಗೂ ಸರ್ಕಾರದ ವತಿಯಿಂದ ದಾಖಲಿಸಿದ್ದ 
ಎಸ್‌.ಎಲ್‌.ಪಿ. ಅರ್ಜಿಯನ್ನು ಮಾನ್ಯ ಸರ್ವೋಚ್ಛ 
ನ್ಯಾಯಾಲಯವು ವಜಾಗೊಳಿಸಿರುತ್ತದೆ. 
ಆ) 1ಪಸ್ತುತ ಕೆಪಿಎಸ್‌ಸಿ ಮೂಲಕ 'ಪಾಸದಾಗಿ 
ಅರ್ಜಿ ಕರೆಯಲಾಗಿರುವ ಗೆಜೆಟೆಡ್‌ 
ಹುದ್ದೆಗಳೊಂದಿಗೆ 2011ರಲ್ಲಿ ಆಯ್ಕೆಯಾಗಿರುವ 
362 ಹುದ್ದೆಗಳನ್ನು ಸೇರಿಸಿ ಹೊಸದಾಗಿ ಅಷ್ಟು ಸಧ್ಯಕೆ ಪ್ರಸ್ತಾವನೆ ಇರುವುದಿಲ್ಲ. 
ಹುದ್ದೆಗಳಿಗೆ ಅರ್ಜಿ ಕರೆಯುವ ಪ್ರಸ್ತಾವ 
ಸರ್ಕಾರದ ಮುಂದಿದೆಯೇ; ಈ ಕುರಿತು 
ಸರ್ಕಾರದ ನಿಲುವೇನು; 
ಇ) 701ರ ಕಪಿ.ಎಸ್‌ಸ ಮೂಲಕ" 201ನೇ ಸಾಲಿನ ಗಜ ಟರ್‌ ಪ್ರೊಚೀಷನರ್‌ ಸಾಪ 
| ಅಯ್ಸೇರಾಗಿದುವ ಎಲ್ಲಾ 362 ಕೆ.ಎ.ಎಸ್‌. ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿದ್ದ ಯಾವುದೇ ಅಭ್ಯರ್ಥಿಗಳ ವಿರುದ್ಧ 


ಅಭ್ಯರ್ಥಿಗಳ ಆಯ್ಕೆಯು ಭ್ರಷ್ಟಾಚಾರದ | ಕೇಸು ದಾಖೆಲಾಗಿರುವುದಿಲ್ಲ. 
ಮೂಲಕವೇ ಆಗಿದೆ ಎಂದು ಸರ್ಕಾರ 

ನಿರ್ದರಿಸಿದೆಯೇ: ಭ್ರಷ್ಟಾಚಾರ ನಡೆಸಿದ ಎಷ್ಟು 

ಅಭ್ಯರ್ಥಿಗಳ ಮೇಲೆ ಕೇಸು ದಾಖಲಾಗಿದೆ? 


ಸಂಖ್ಯೆ: ಸಿಆಸುಇ 20 ಎಸ್‌ಎಸ್‌ಸಿ 2020 9೨ಎಸೆ 
(ಬಿ.ಎಸ್‌. ಯಡಿಯೂರಪು 42 


ಮುಖ್ಯಮಂತ್ರಿ. 


